CPMG /KA/BG-GPO/13/2003-2005 ತ ಸುವರ್ಣ ಕರ್ನಾಟಕ - 2006 





© 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೫ ೨೦೦೫ (ಭಾದ್ರಪದ ೨೪, ಶಕ ವರ್ಷ ೧೯೨೭) | ಸಂಚಿಕೆ ೩೭ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 643 ಪಿಪಿಇ 2005, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2005 
ಮೈಸೂರಿನ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ಸದರಿ ಶ್ರೀ ಟಿ. ಮೋಹನರಾವ್‌, ಇವರ ರಾಜೀನಾಮೆಯಿಂದ ತೆರವಾದ ಸ್ಥಾನದಲ್ಲಿ 
ಈಗಾಗಲೇ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ನಿರ್ದೇಶನದ ಅನುಸಾರ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ. ತಿಮ್ಮ 
ನಾಯಕ್‌, 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು, ಇವರನ್ನು ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 1050 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಒಳಾಡಳಿತ ಇಲಾಖೆ, (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು). 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಪಸಂಮೀ 48 ಮೀಇಸೇ 2003, ಬೆಂಗಳೂರು, ದಿನಾಂಕ: 8ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಸಂಮೀ/48/ಮೀಣಸೇ/2003, ದಿನಾಂಕ: 27.04.2005 ರಲ್ಲಿ ಶ್ರೀ ಟಿ. ವೆಂಕಟೇಶಪ್ಪ, ಮೀನುಗಾರಿಕೆ 
ಉಪ ನಿರ್ದೇಶಕರು, ಇವರನ್ನು ಮೀನುಗಾರಿಕೆ ಉಪ ನಿರ್ದೇಶಕರು, ಶಿವಮೊಗ್ಗ, ಹುದ್ದೆಯಿಂದ ಪ್ರಧಾನ ವ್ಯವಸ್ಥಾಪಕರು, ಉತ್ತರ ಕನ್ನಡ ಜಿಲ್ಲಾ 
ಸಹಕಾರಿ ಮೀನು ಮಾರಾಟ ಮಹಾಮಂಡಳಿ, ನಿಯಮಿತ, ಕಾರವಾರ, ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ ಎಂದಿರುವುದನ್ನು ಸದರಿಯವರನ್ನು ಸದರಿ 
ಮಹಾಮಂಡಳಿಯ ಜನರಲ್‌ ಮ್ಯಾನೇಜರ್‌ ಹುದ್ದೆಗೆ “ನಿಯೋಜನೆ ಮೇಲೆ” ವರ್ಗಾಯಿಸಿ ನೇಮಿಸಲಾಗಿದೆಯೆಂದು ತಿದ್ದಿಕೊಂಡು ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ಕಮಲಕುಮಾರ್‌ 
ಪಿ.ಆರ್‌. 1051 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 203 ಸಅರ 2005, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2005 
ಸಿ.ಆ.ಸು. ಇಲಾಖೆಯ (ಆಡಳಿತ) ಸರ್ಕಾರದ ಉಪ ಕಾರ್ಯದರ್ಶಿ ಶ್ರೀ ಅಹ್ಮದ್‌ ಎ. ಮುಕ್ತಧರ್‌ ಇವರಿಗೆ 20 ದಿನಗಳ ಪರಿವರ್ತಿತ 
ರಜೆಯನ್ನು ದಿನಾಂಕ: 5.9.2005 ರಿಂದ 24.9.2005 ರವರೆಗೆ (ಉ.ದಿ.ಸೆ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 183 ದಿನಗಳು ಅರ್ಧ 
ವೇತನ ರಜೆ ಜಮೆ ಇರುತ್ತದೆ. 


(೩೬೧) 


೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ ಭಾಗ - ೨ 





ಸದರಿ ರಜೆ ಅವಧಿಯಲ್ಲಿ ಶ್ರೀ ಇ. ಕೃಷ್ಣಮೂರ್ತಿ, ಉಪ ಕಾರ್ಯದರ್ಶಿ (ಕಾರ್ಯಕಾರಿ) ಸಿ.ಆ.ಸು. ಇಲಾಖೆ ಇವರನ್ನು ಉಪ ಕಾರ್ಯದರ್ಶಿ 
(ಆಡಳಿತ) ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1053 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 291 ಸಅಸೇ 2005, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2005 
ಶ್ರೀ ಸಿ. ಕೃಷ್ಣಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ (ಆಡಳಿತ ಸುಧಾರಣೆ), ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸ್ಟೇಟ್‌ ಚೀಫ್‌ ಇನ್‌ಫರ್‌ಮೇಷನ್‌ ಕಮಿಷನ್‌ಗೆ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 90 ಆರ್‌ಟಿಐ 2005, 
ದಿನಾಂಕ: 30.7.2005 ರನ್ವಯ ಮಂಜೂರಾದ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1052 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಯೋಜನಾ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಯೋಇ 62 ಹೈಕಮಂ 2005, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2005 
ಶ್ರೀ ಚಲ್ಲಂ ಸ್ವಾಮಿ ರಾಜು, ಐ.ಎಫ್‌.ಎಸ್‌., ಕಾರ್ಯದರ್ಶಿ, ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 
ಶ್ರೀ ಚಂದ್ರಶೇಖರ ಮೂರ್ತಿ, ಐ.ಎಫ್‌.ಎಸ್‌., ಕಾರ್ಯದರ್ಶಿ, ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೆ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ.- 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶಿವಲಿಂಗಯ್ಯ 
ಪಿ.ಆರ್‌. 1054 ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, ಯೋಜನಾ ಹಾಗೂ ಸಾಂಖ್ಯಿಕ ಇಲಾಖೆ. 
HIGH COURT OF KARNATAKA 
NOTIFICATION 
No. HCE.845/2005, Bangalore, Dated: 25th August 2005 
Sri Mysore Mahadevappa, Assistant Registrar of this office is permitted to retire from service on 
the afternoon of 31.10.2005 on attaining the age of superannuation and he will be relieved of his duties in 
this office on the afternoon of 29.10.2005, since 30.10.2005 & 31.10.2005 are general holidays. 
By Order of Hon'ble the Chief Justice, 
N. ANANDA 
P.R. 1055 Registrar General. 
ಯೋಜನಾ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ/60/ಎಸ್‌ಎಂಸಿ/2004, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳನ್ನು ವೇತನ ಶ್ರೇಣಿ 
ರೂ. 6,000-11,200 ರ ಸಹಾಯಕ ನಿರ್ದೇಶಕರ ವೃಂದದಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರ ಮೇರೆಗೆ 
ಕೆಳಕಂಡ ಷರತ್ತು ಹಾಗೂ ನಿಬಂಧನೆಗಳಿಗೊಳಪಟ್ಟ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರುಗಳ ಎದುರಿಗೆ ಕಾಣಿಸಿರುವ 
ಹುದ್ದೆಗಳಲ್ಲಿ/ಇಲಾಖೆಗಳಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 




















ಭಾಗ-1 

ಕ್ರ. ಅಧಿಕಾರಿಗಳ ಹೆಸರು ಮತ್ತು ಈಗ ಸಹಾಯಕ ನಿರ್ದೇಶಕರ ಹುದ್ದೆಯ ಪ್ರಭಾರ ವಹಿಸಲು 
ಸಂ. ಕಾರ್ಯನಿರ್ವಹಿಸುತ್ತಿರುವ ಕಛೇರಿ/ಇಲಾಖೆ ಹೆಸರು ಸೂಚಿಸಿರುವ ಹುದೆ/ಇಲಾಖೆ 
1 2 3 
1. | ಯು.ಡಿ. ನಾಟೀಕರ್‌, ಸಹಾಯಕ ನಿರ್ದೇಶಕರು, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ. | ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ. 
2. | ಬಿ.ಆರ್‌. ಪಾಂಡೆ, ಉಪ ಪ್ರಾಂಶುಪಾಲರು, 

ಜಿಲಾ ಪಂಚಾಯತ್‌ ಕಛೇರಿ, ಬೆಳಗಾವಿ. ಜಿಲ್ಲಾ ತರಬೇತಿ ಸಂಸ್ಥೆ, ಬೆಳಗಾವಿ. 











ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ 


೩೬೩ 








2 





ಎಂ. ಕೃಷ್ಣಮೂರ್ತಿ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಛೇರಿ, 
ನಗರ ವಿಭಾಗ-1, ಬೆಂಗಳೂರು. 


ಸಹಾಯಕ ನಿರ್ದೇಶಕರು, 
ವಾಣಿಜ್ಯ ತೆರಿಗೆ ಆಯುಕ್ತರವರ ಕಛೇರಿ, ಬೆಂಗಳೂರು. 
























































4. | ಎಸ್‌. ಸತ್ಯನಾರಾಯಣರಾವ್‌ ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಉಪನಿರ್ದೇಶಕರ ಕಛೇರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಶಿಕ್ಷಣ ಇಲಾಖೆ, ತುಮಕೂರು. ಬೆಂಗಳೂರು. 
5. | ಸಿ. ಜೋಸೆಫ್‌ಮರ್ಸಿ ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಯೋಜನಾ ಇಲಾಖೆ, ಸಚಿವಾಲಯ, ಬೆಂಗಳೂರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ತರಬೇತಿ ಕೇಂದ್ರ, 
ಬೆಂಗಳೂರು. 
6. | ಎಸ್‌.ಎಸ್‌. ಚಂದ್ರಪ್ಪ, ಪ್ರಾದೇಶಿಕ ಯೋಜನಾಧಿಕಾರಿ, 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಛೇರಿ, ಜಿಲ್ಲಾ ಪಂಚಾಯತ್‌, ಚಾಮರಾಜನಗರ. 
ಮೈಸೂರು. 
7. | ಎನ್‌. ಲೀಲಾವತಿ ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಯೋಜನಾ ಇಲಾಖೆ ಸಚಿವಾಲಯ, ಬೆಂಗಳೂರು. ಕ್ರಷಿ ನಿರ್ದೇಶನಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು. 
8. | ಇಲಿಯಾಸ್‌ ಪಾಷಾ ಮಾನ್ಯ ಪ್ರಧಾನ ಮಂತ್ರಿಯವರ ಕಛೇರಿ, ನವದೆಹಲಿಗೆ 
ಕೇಂದ್ರ ಕಛೇರಿ, ಬೆಂಗಳೂರು. ನಿಯೋಜಿಸಿದೆ. 
9. | ಎಂ. ನಾಗಭೂಷಣ ಪ್ರಾದೇಶಿಕ ಯೋಜನಾಧಿಕಾರಿ, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ. 
ಚಿತ್ರದುರ್ಗ. 
10. | ಎಸ್‌.ಟಿ. ಸುನಂದಮ್ಮ ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಕೇಂದ್ರ ಕಛೇರಿ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 
ಬೆಂಗಳೂರು. 
11. | ಹೆಚ್‌.ಪಿ. ಗಂಗಾಧರಪ್ಪ ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಪಂಚಾಯತ್‌ ಕಛೇರಿ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, 
ಚಿಕ್ಕಮಗಳೂರು. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
12. | ಆನಂದಸಾಗರ ರೆಡ್ಡಿ, ಸಾಂಖ್ಯಿಕ ಅಧಿಕಾರಿ, 
ಉಪನಿರ್ದೇಶಕರ ಕಛೇರಿ, ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್‌, ರಾಯಚೂರು. 
ಬೀದರ್‌. 
13. | ಟಿ.ಎಸ್‌. ಗೋವಿಂದರಾವ್‌, ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಶಿಕ್ಷಣ ಸಚಿವಾಲಯ, ಬೆಂಗಳೂರು. ಡಿ.ಎಸ್‌.ಇ.ಆರ್‌.ಟಿ. ಬೆಂಗಳೂರು. 
14. | ಕೆ. ಶಂಕರ ನಾಯಕ್‌ ಪ್ರಾದೇಶಿಕ ಯೋಜನಾಧಿಕಾರಿ, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಉಡುಪಿ. ಜಿಲ್ಲಾ ಪಂಚಾಯತ್‌, ಉಡುಪಿ. 
15. | ಕೆ. ತಿಬ್ಬೇಗೌಡ ಸಹಾಯಕ ನಿರ್ದೇಶಕರು, 
ಕಾವೇರಿ ಜಲಾನಯನ ಅಭಿವೃದ್ದಿ ಪ್ರಾಧಿಕಾರ, ಮೈಸೂರು. ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಮೈಸೂರು. 
16. | ಶೇಕ್‌ ಮೆಹಬೂಬ್‌ ಅತ್ತರ್‌ ಕೃಷಿ ಸಚಿವಾಲಯಕ್ಕೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು 
ಹೆಚ್‌.ಕೆ.ಡಿ.ಬಿ. ಕಛೇರಿ, ಗುಲ್ಬರ್ಗಾ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರ ವಶಕ್ಕೆ 
ನೀಡಲಾಗಿದೆ. 
17. ಸೈಯಿದಾ ಷಂಸ್‌ ಜಹಾನ್‌-ಹುಸೇನಿ ಸಹಾಯಕ ನಿರ್ದೇಶಕರು (ಅಂಕಿ ಅಂಶ), 
ಕೇಂದ್ರ ಕಛೇರಿ, ಬೆಂಗಳೂರು. ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು. 
18. | ಬಿ. ಗೋಪಾಲಕೃಷ್ಣಮೂರ್ತಿ ಸಾಂಖ್ಯಿಕ ಅಧಿಕಾರಿ, 
ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಜಿಲ್ಲಾ ಪಂಚಾಯತ್‌, ಕೊಪ್ಪಳ. 
ಜಿಲ್ಲಾ ಪಂಚಾಯತ್‌, ಬಳ್ಳಾರಿ. 
19. | ಎಸ್‌.ಎನ್‌. ವೆಂಕಟೇಶ್‌ ಸಹಾಯಕ ನಿರ್ದೇಶಕರು, 
ಜಿಲ್ಲಾ ತೋಟಗಾರಿಕೆ ಉಪನಿರ್ದೇಶಕರ ಕಛೇರಿ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಹಾಸನ. 
ಚಿಕ್ಕಮಗಳೂರು. 
20. | ಕೆ.ಟಿ. ಭೀಮಯ್ಯ ಸಾಂಖ್ಯಿಕ ಅಧಿಕಾರಿ, 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಮಡಿಕೇರಿ. ಜಿಲ್ಲಾ ಪಂಚಾಯತ್‌, ಮಡಿಕೇರಿ. 
21 | ಎಸ್‌.ಹೆಚ್‌. ಕೊಪ್ಪರದ ಪ್ರಾದೇಶಿಕ ಯೋಜನಾಧಿಕಾರಿ, 








ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, 
ರಾಯಚೂರು. 





ಜಿಲ್ಲಾ ಪಂಚಾಯತ್‌, ರಾಯಚೂರು. 













































































೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ ಭಾಗ - ೨ 
1 2 3 

22. | ಎಸ್‌.ಬಿ. ತಮ್ಮಣ್ಣಗೌಡ ಸಹಾಯಕ ನಿರ್ದೇಶಕರು, 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಮಂಡ್ಯ. ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಮಂಡ್ಯ. 

23. | ಎಂ.ಎಸ್‌. ಕುರ್ತಕೋಟಿ ಪ್ರಾದೇಶಿಕ ಯೋಜನಾಧಿಕಾರಿ, 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್‌, ಹಾವೇರಿ. 
ಬಿಜಾಪುರ. 

24. | ವೀರಲಕ್ಷ್ಮಿದೇವಮ್ಮ ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಕೇಂದ್ರ ಕಛೇರಿ, ಬೆಂಗಳೂರು. ಹಿಂದುಳಿದ ವರ್ಗಗಳ ನಿರ್ದೇಶನಾಲಯ, ಬೆಂಗಳೂರು. 

25. | ಎಂ.ಎನ್‌. ಪ್ರಕಾಶ್‌ ಸಾಂಖ್ಯಿಕ ಅಧಿಕಾರಿ, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಮೈಸೂರು. | ಜಿಲ್ಲಾ ಪಂಚಾಯತ್‌, ಮೈಸೂರು. 

26. | ಎಂ.ಎನ್‌. ಚಾಕರಿ ಕೇಂದ್ರ ಕಛೇರಿ, 
ಕೇಂದ್ರ ಕಛೇರಿ, ಬೆಂಗಳೂರು. ಬೆಂಗಳೂರು. 

27. | ಎಸ್‌.ಆರ್‌. ಕೋಡಿಹಳ್ಳಿ, ಪ್ರಾದೇಶಿಕ ಯೋಜನಾಧಿಕಾರಿ, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಶಿವಮಾಗ್ದ. | ಜಿಲ್ಲಾ ಪಂಚಾಯತ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 

28. | ಮನ್‌ಸೂರ್‌ ಅಹಮದ್‌ ಯೋಜನಾ ಸಚಿವಾಲಯಕ್ಕೆ ನೇಮಿಸುವ ಸಲುವಾಗಿ ಇವರ 
ಮಾನ್ಯ ರಾಜ್ಯಪಾಲರವರ ಕಛೇರಿ, ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ಬೆಂಗಳೂರು. ವಶಕ್ಕೆ ನೀಡಲಾಗಿದೆ. 

29. | ಹೆಚ್‌.ಎಂ. ಸುರೇಶ್ವರ ಏಡ್ಸ್‌ ಪ್ರಿವೆಂಟೇಶನ್‌ ಸೊಸೈಟಿ, 
ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, ಬೆಂಗಳೂರು. 
ಬೆಂಗಳೂರು. 

30. | ಎಸ್‌. ಶಂಕರ್‌ ಯೋಜನಾ ಸಚಿವಾಲಯಕ್ಕೆ ನೇಮಿಸುವ ಸಲುವಾಗಿ ಇವರ 
ಸಾಂಸ್ಥಿಕ ಹಣಕಾಸು ಇಲಾಖೆ, ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ಕರ್ನಾಟಕ ಸರ್ಕಾರದ ಸಚಿವಾಲಯ, ಬೆಂಗಳೂರು. ವಶಕ್ಕೆ ನೀಡಲಾಗಿದೆ. 

31. | ಎಸ್‌. ಸುದರ್ಶನಂ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ತುಮಕೂರು. 
ಕೇಂದ್ರ ಕಛೇರಿ, ಬೆಂಗಳೂರು. (ಶ್ರೀಮತಿ ಆರ್‌.ಸುಮತಿ ಇವರ ವರ್ಗಾವಣೆಯಿಂದ ತೆರವಾದ ಸಳ) 

32. | ಎಂ.ಎಸ್‌. ಪ್ರಭಾಕರ ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ) 
ಯೋಜನಾ ಇಲಾಖೆ, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, 
ಕರ್ನಾಟಕ ಸರ್ಕಾರದ ಸಚಿವಾಲಯ, ಬೆಂಗಳೂರು. ಬೆಂಗಳೂರು. 

33. | ಶಂಪೇಶಂಕರ್‌ (ಪ.ಜಾ), ಪ್ರಾದೇಶಿಕ ಯೋಜನಾಧಿಕಾರಿ, 
ಜಿಲ್ಲಾ ಕ್ಷಯ ನಿಯಂತ್ರಣ ಕಛೇರಿ, ಬೀದರ್‌ ಜಿಲ್ಲಾ ಪಂಚಾಯತ್‌, ಹಾವೇರಿ 

34. | ಎನ್‌. ಮಹದೇವ (ಪ.ಜಾ), ಸಾಂಖ್ಯಿಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಮೈಸೂರು ಜಿಲ್ಲಾ ಪಂಚಾಯತ್‌, ಚಾಮರಾಜನಗರ 

35 | ಎನ್‌. ನಾಗರಾಜ್‌ (ಪ.ಜಾ), ಸಹಾಯಕ ನಿರ್ದೇಶಕರು, 
ಮುಖ್ಯ ಎಂಜಿನೀಯರ್‌ರವರ ಕಛೇರಿ, ಡಿ.ಜಿ. ಮತ್ತು ಐ.ಜಿ.ಪಿ. ಕಛೇರಿ, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು. ಬೆಂಗಳೂರು. 

36. | ತಿಮ್ಮಪ್ಪ ಭೀಮಪ್ಪ ತಲವಾರ್‌ (ಪ.ಜಾ), ಪ್ರಾದೇಶಿಕ ಯೋಜನಾಧಿಕಾರಿ, 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಜಿಲ್ಲಾ ಪಂಚಾಯತ್‌, ದಾವಣಗೆರೆ. 
ಸಮಗ್ರ ಮಾದರಿ ಸಮೀಕ್ಷೆ ಯೋಜನೆ, ಗುಲ್ಬರ್ಗಾ. 

37. | ಬಾಲರಾಜ್‌ (ಪ.ಜಾ), ಸಾಂಖ್ಯಿಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌, ತುಮಕೂರು. ಜಿಲ್ಲಾ ಪಂಚಾಯತ್‌, ತುಮಕೂರು. 

38. | ವಿ. ರವಿ (ಪ.ಪಂ.) ಸಾಂಖ್ಯಿಕ ಅಧಿಕಾರಿ, 
ಉಪನಿರ್ದೇಶಕರ ಕಛೇರಿ (ಅಂಕಿ ಅಂಶ), ಜಿಲ್ಲಾ ಪಂಚಾಯತ್‌, ಕೋಲಾರ. 
ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 

39. | ಕಣಜೀಕರ ಪುಂಡಲೀಕಪ್ಪ (ಪ.ಜಾ), ಸಾಂಖ್ಯಿಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌ ಎಂಜೀನಿಯರಿಂಗ್‌ ವಿಭಾಗ, ಬೀದರ್‌.| ಜಿಲಾ ಪಂಚಾಯತ್‌, ಬೀದರ್‌. 

40. | ಎನ್‌. ಬಾಲರಾಜ್‌ (ಪ.ಜಾ), ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಶಿವಮಾಗ್ದ. | ಸಚಿವಾಲಯ, ಬೆಂಗಳೂರು. 

41. | ಸಿರಸಿಗಿಕರ್‌ ನಾಗಣ್ಣ (ಪ.ಜಾ), ಸಾಂಖ್ಯಿಕ ಅಧಿಕಾರಿ, 





ಜಂಟಿ ಆಯುಕ್ತರ ಕಛೇರಿ (ಆಡಳಿತ), ವಾಣಿಜ್ಯ ತೆರಿಗೆ, 
ಗುಲ್ಬರ್ಗಾ 





ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ. 








ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ ೩೬೫ 
































1 2 3 
42. | ಹೆಚ್‌. ಸತ್ಯನ್‌ (ಪ.ಜಾ), ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ), 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಮಂಡ್ಯ. ಸಹಕಾರ ಇಲಾಖೆ, ಬೆಂಗಳೂರು. 
43. | ಕೆ. ಸಿದ್ದಯ್ಯ (ಪ.ಜಾ), ಸಾಂಖ್ಯಿಕ ಅಧಿಕಾರಿ, 
ಮೀನುಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು. ಕೋಳಿ ಸಾಕಾಣಿಕೆ ಕೇಂದ್ರ, ಹೆಸರು ಘಟ್ಟ, ಬೆಂಗಳೂರು. 
44. | ಎಸ್‌. ಪ್ರಮೀಳ (ಪ.ಜಾ.) ಸಾಂಖ್ಯಿಕ ಅಧಿಕಾರಿ, 
ಹಿರಿಯ ವೈದ್ಯಾಧಿಕಾರಿಗಳ ಕಛೇರಿ, ಕುಟುಂಬ ಕಲ್ಯಾಣ ಸೇವೆಗಳ ತರಬೇತಿ ಕೇಂದ್ರ, ಮೈಸೂರು. 
ಮಾದರಿ ನಿರ್ಮಾಣ ಘಟಕ, ಮೈಸೂರು. 
45. ಲಕ್ಕಣ್ಣ ಎಲ್‌. ಬೀಳಗಿ (ಪ.ಜಾ.) ಸಾಂಖ್ಯಿಕ ಅಧಿಕಾರಿ, 
ಜಿಲ್ಲಾ ಕುಷ್ಠರೋಗ ನಿವಾರಣ ಕೇಂದ್ರ, ಬಾಗಲಕೋಟೆ. ಜಿಲ್ಲಾ ಪಂಚಾಯತ್‌, ದಾವಣಗೆರೆ 





ಷರತ್ತು ಹಾಗೂ ನಿಬಂಧನೆಗಳು 
1. ಸದರಿ ಪ್ರಭಾರ ವ್ಯವಸ್ಥೆಯು ತಾತ್ಕಾಲಿಕವಾಗಿರುತ್ತದೆ. 


2. ಸ್ವತಂತ್ರ ಪ್ರಭಾರದಲ್ಲಿರಿಸಿದ ಅಧಿಕಾರಿಗಳಿಗೆ ಮುಂದೆ ಪೂರ್ವಾನ್ವಯವಾಗಿ ಬಡ್ತಿ ಲಭ್ಯವಿರುವುದಿಲ್ಲ. 
3. ಸದರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿದ ತಕ್ಷಣ ಈ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ರದ್ದಾಗುತ್ತದೆ. 


ಭಾಗ - 2 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆ ಸೇರಿದ ಶ್ರೀಮತಿ ಆರ್‌.ಸುಮತಿ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಸಂಖ್ಯಾ 
ಸಂಗ್ರಹಣಾಧಿಕಾರಿಗಳ ಕಛೇರಿ, ತುಮಕೂರು ಇವರನ್ನು ಮುಖ್ಯ ಇಂಜಿನಿಯರ್‌ರವರ ಕಛೇರಿ, ಸಣ್ಣ ನೀರಾವರಿ(ದಕ್ಷಿಣ), ಬೆಂಗಳೂರು ಇಲ್ಲಿ 
ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಸುಧಾಬಾಯಿ 
ಪಿ.ಆರ್‌. 1075 ಪೀಠಾಧಿಕಾರಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
HIGH COURT OF KARNATAKA 
NOTIFICATION 


No. GOB(1)1/2005, Bangalore, Dated: 29th August 2005 
The Presiding Officer of the Court of Prl. District and Sessions Judge, Gulbarga, is concurrently 
appointed as the Presiding Officer of the Court of Il Addl. District and Sessions Judge, Gulbarga (to try 
only the cases triable by the designated court i.e., Atrocities on SC/ST), with immediate effect and until 


further orders. 
By Order of the High Court, 


N. ANANDA 
P.R. 1056 Registrar General. 
ಕಾನೂನು ಸಚಿವಾಲಯ 
ಅಧಿಸೂಚನೆ-2 
ಸಂಖ್ಯೆ: ಲಾ 86 ಎಲ್‌ಎಜಿ 2005, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2005 
ಶ್ರೀ ಎಂ.ಎಸ್‌. ಕೃಷ್ಣೇಗೌಡ, ಜಿಲ್ಲಾ ಸರ್ಕಾರಿ ವಕೀಲರು, ಹಾಸನ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹೊಳೆನರಸೀಪುರ ಅಪರ 
ಸರ್ಕಾರಿ ವಕೀಲರ ಹುದ್ದೆಯಿಂದ ವಿಮುಕ್ತಿಗೊಂಡ ಶ್ರೀ ಎಸ್‌.ಹೆಚ್‌. ಮೋಹನ್‌ಕುಮಾರ್‌ ಇವರಿಂದ ತೆರವಾದ ಜಾಗದಲ್ಲಿ ಈ ಹುದ್ದೆಯನ್ನು ಹೊಸ 
ಅಭ್ಯರ್ಥಿಯಿಂದ ತುಂಬುವವರೆಗೆ ಅಧಿಕ ಪ್ರಭಾರದಲ್ಲಿರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಪಿ.ಆರ್‌. 1057 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ಕಾನೂನು ಇಲಾಖೆ (ಆಡಳಿತ-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 140 ಆಸೇವ 2005, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ 2005 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಆಸೇಜೆ 2004, ದಿನಾಂಕ: 09.11.2004 ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ 

ಶ್ರೇಣಿ) ವೃಂದದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ಅಧಿಕಾರಿಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.12,800-16,720ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ವೃಂದಕ್ಕೆ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಿದೆ. 
ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 

1 ಎಂ.ಎ. ಖಾಲಿದ್‌, ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಉಪ ಆಯುಕ್ತರು, (ಪಶ್ಚಿಮ), ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 























೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ ಭಾಗ - ೨ 


























ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 
2 ಬಿ.ಎಸ್‌. ಬಿದರಿಮಠ, ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ಧಾರವಾಡ 
3 | ಎ.ಬಿ. ಇಬ್ರಾಹಿಂ, ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು. 





ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1) ಕೆ.ಎ.ಎಸ್‌. ಸಮೂಹ-ಎ-(ಹಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ ಪರಾಮರ್ಶಿಸಲಾಗುವುದು. 
2) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಗಳ ಬಗ್ಗೆ ಬಾಕಿಯಿರುವ ನ್ಯಾಯಾಲಯ 
ಪ್ರಕರಣಗಳಲ್ಲಿ ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
3) ಪೋಷಕ ವೃಂದಗಳ ಜೇಷ್ಟತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1058 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 283 ಸಅಸೇ 2005, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2005 
ಶ್ರೀ ಜಯದೇವ ಪ್ರಕಾಶ್‌, ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರನ್ನು ಯೋಜನಾ ಇಲಾಖೆಯ 
(ಪ್ರದೇಶಾಭಿವೃದ್ಧಿ ಮಂಡಳಿ) ನಿರ್ದೇಶಕರ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ವಶಕ್ಕೆ ನೀಡಿರುವುದರಿಂದ, 
ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನಾ ಇಲಾಖೆಯ (ಪ್ರದೇಶಾಭಿವೃದ್ಧಿ ಮಂಡಳಿ) 
ಖಾಲಿ ಇರುವ ನಿರ್ದೇಶಕರ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1059 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 406 ಆಸೇಇ 2004, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ 2005 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 459 ಆಸೇಇ 2002 ದಿನಾಂಕ: 28.12.2002 ರಲ್ಲಿ ಶ್ರೀ ಎನ್‌.ಆರ್‌. ಸುಧಾಕರ್‌, ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಅಧಿಕಾರಿ ಹಿಂದಿನ ಆಯುಕ್ತರು, ನಗರಸಭೆ, ಬೊಮ್ಮನಹಳ್ಳಿ, ಬೆಂಗಳೂರು ಇವರಿಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹೊರಗಿನ ಅಭ್ಯರ್ಥಿಯಾಗಿ 
ಅರ್ಥಶಾಸ್ತ್ರದಲ್ಲಿ ಪಿ.ಹೆಚ್‌.ಡಿ. ವ್ಯಾಸಂಗ ಮಾಡಲು ಸಂಯುಕ್ತ ರಜೆ ಮಂಜೂರು ಮಾಡಿರುವುದನ್ನು ಮುಂದುವರಿಸಿ ದಿನಾಂಕ: 11.01.2005 ರಿಂದ 
10.01.2006 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 117 ರಡಿ ಅಸಾಧಾರಣ ರಜೆ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1060 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 39 ಐಎಂಎಂ 2005, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್‌ 2005 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 39 ಐಎಂಎಂ 2005, ದಿನಾಂಕ: 26.4.2005 ರಲ್ಲಿ ಅಮಾನತ್ತಿನಲ್ಲಿರಿಸಲಾಗಿದ್ದ ಈ ಕೆಳಕಂಡ ಔಷಧ 
ನಿಯಂತ್ರಣ ಇಲಾಖೆಯ ಅಧಿಕಾರಿಗಳನ್ನು ಹಾಗೂ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: 106 ಹೆಚ್‌ಎಸ್‌ಎಂ 2005, ದಿನಾಂಕ: 31.1.2005 ರಲ್ಲಿ 
ಅಮಾನತ್ತಿನಲ್ಲಿರಿಸಲಾಗಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಯ ಕಿರಿಯ ಫಾರಸಿಸ್ಟ್‌ರನ್ನು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಲ್ಲಿ ಪುನರ್‌ಸ್ಥಾಪಿಸಿ, ಅವರ ಹೆಸರಿನ ಮುಂದೆ ಸೂಚಿಸಿರುವ ಜಾಗಕ್ಕೆ 
ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 




















ಕ್ರ.ಸಂ. ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾದ ಸ್ಥಳ 
1 ಶ್ರೀ ಎಸ್‌.ವಿ. ಶ್ರೀನಿವಾಸ್‌, ಉಪ ಔಷಧ ನಿಯಂತ್ರಕರು, ಔಷಧ ಬೆಲೆ ನಿಯಂತ್ರಣ ಕೋಶ, 
ಉಪ ಔಷಧ ನಿಯಂತ್ರಕರು. ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಜಾಗಕ್ಕೆ. 
2 | ಶ್ರೀ ಎಸ್‌.ಬಿ. ಜಯರಾಂ, ಸಹಾಯಕ ಔಷಧ ನಿಯಂತ್ರಕರು, ಚಿಕ್ಕಮಗಳೂರು ವೃತ್ತ, 
ಸಹಾಯಕ ಔಷಧ ನಿಯಂತ್ರಕರು ಚಿಕ್ಕಮಗಳೂರು. ಇಲ್ಲಿ ಖಾಲಿ ಇರುವ ಜಾಗಕ್ಕೆ. 
3 ಶ್ರೀ ಅಣ್ಣಾರಾವ್‌ ಕೆ. ನಾಯಕ್‌, ಉಪ ಔಷಧ ನಿಯಂತ್ರಕರ ಕಛೇರಿ, ರಕ್ತನಿಧಿ ಮತ್ತು ಗುಪ್ಪವಾರ್ತೆ, 
ಔಷಧ ಪರಿವೀಕ್ಷಕರು ಬೆಂಗಳೂರು. ಇಲ್ಲಿ ಖಾಲಿ ಇರುವ ಔಷಧ ಪರಿವೀಕ್ಷಕರ ಜಾಗಕ್ಕೆ. 











ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ ೩೬೭ 


ಇ 























ಕ್ರ.ಸಂ. ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾದ ಸ್ಥಳ 
4 ಶ್ರೀ ಸಿ. ಲಿಂಗರಾಜ್‌, ಉಪ ಔಷಧ ನಿಯಂತ್ರಕರ ಕಛೇರಿ, ರಕ್ತನಿಧಿ ಮತ್ತು ಗುಪ್ತವಾರ್ತೆ, 
ಔಷಧ ಪರಿವೀಕ್ಷಕರು. ಬೆಂಗಳೂರು. ಇಲ್ಲಿ ಖಾಲಿ ಇರುವ ಔಷಧ ಪರಿವೀಕ್ಷಕರ ಜಾಗಕ್ಕೆ. 
5 ಶ್ರೀ ಕೆ. ಹನುಮಂತಯ್ಯ, ಸಾರ್ವಜನಿಕ ಆಸ್ಪತ್ರೆ, ಹುಣಸೂರು, ಮೈಸೂರು ಜಿಲ್ಲೆ, 
ಕಿರಿಯ ಫಾರಾಸಿಸ್ಟ್‌ ಇಲ್ಲಿ ಖಾಲಿ ಇರುವ ಜಾಗಕ್ಕೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಭಾಕರ್‌ ಎಂ. ಶೇಟ್‌ 
ಪಿ.ಆರ್‌. 1061 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
HIGH COURT OF KARNATAKA 
NOTIFICATION 
No. HCE.842/2005, Bangalore, Dated: 30th August 2005 
Sri S.S. Kulkarni, Registrar (Administration) Presently under suspension from service) is permitted 
to retire from service on attaining the age of superannuation w.e.f. the afternoon of 31.10.2005, pending 
Disciplinary Enquiry (D.E.1/2005), initiated against him. 
Further, the settlement of pensionary benefits in respect of the said officer is subject to the 
outcome of the Disciplinary Enquiry (D.E. No.1/2005) pending against him. 
By Order of Hon'ble the Chief Justice, 
N. ANANDA 
P.R. 1062 Registrar General. 
HIGH COURT OF KARNATAKA 
NOTIFICATION 
No. HCE.844/2005, Bangalore, Dated: 29th August 2005 
Sri T.G. Venkataranga, Section Officer of this office is permitted to retire from service on attaining 
the age of superannuation w.e.f. the afternoon of 31.10.2005 and he will be relieved of his duties in this 
office on the afternoon of 29.10.2005, since 30.10.2005 & 31.10.2005 are general holidays. 
By Order of Hon'ble the Chief Justice, 
A.P. MURARI 
P.R. 1063 Registrar (Judicial) 
HIGH COURT OF KARNATAKA 
NOTIFICATION 
No. HCE.840/2005, Bangalore, Dated: 29th August 2005 
Sri T. Srinivas, Section Officer of this office is permitted to retire from service on attaining the age 
of superannuation w.e.f. the afternoon of 31.10.2005 and he will be relieved of his duties in this office on 
the afternoon of 29.10.2005, since 30.10.2005 & 31.10.2005 are general holidays. 
By Order of Hon'ble the Chief Justice, 
A.P. MURARI 
P.R. 1064 Registrar (Judicial) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 232 ಡಿಪಿಐ 2005, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2005 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶ್ರೀ ಎಂ.ಎಂ. ರಮೇಶ್‌, ಪ್ರಸ್ತುತ ಹಿರಿಯ ಉಪನ್ಯಾಸಕರು, ಡಯಟ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಇವರಿಗೆ ವೇತನಶ್ರೇಣಿ ರೂ.9580-14200ರ ಉಪನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ದಿನಾಂಕ: 19.08.2002 ರಿಂದ ಇವರಿಗಿಂತ 
ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎ. ರುದ್ರಪ್ಪ ಇವರಿಗೆ ಪದೋನ್ನತಿ ನೀಡಿದ ದಿನಾಂಕದಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರೀಕ ಸೇವಾ (ಆರ್‌.ಪಿ.ಪಿ. ಮತ್ತು ಪಿ) ನಿಯಮಾವಳಿಗಳು 1978ರ ನಿಯಮ 2(1) (ಎ) ಪ್ರಕಾರ ಸ್ಥಾನಪನ್ನ ಬಡ್ತಿ ನೀಡಿ ಉಪನಿರ್ದೇಶಕರು 
(ಸಂಸ್ಕೃತ), ಉರ್ದು ಮತ್ತು ಇತರೆ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳ ನಿರ್ದೇಶನಾಲಯ, ಸಾರ್ವಜನಿಕ ಶಿಕ್ಷಣ ಆಯುಕ್ತರ ಕಛೇರಿ, ಬೆಂಗಳೂರು ಇಲ್ಲಿ 
ಶ್ರೀಮತಿ ಎಸ್‌.ಎನ್‌. ಪ್ರತಿಮಾ ಅವರ ಬಡ್ತಿಯಿಂದ ತೆರವಾದ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತ ಎಂ. ಭಂಡಾರೆ 
ಪಿ.ಆರ್‌. 1065 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2). 





೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೫, ೨೦೦೫ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(1)14(6)/2005, Bangalore, Dated: 26th August 2005 

Sri H.S. Kempanna, Prl. District and Sessions Judge, Chikmagalur is permitted to surrender 30 
days of Earned leave as on 27.5.2005 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1066 Assistant Registrar. 
HIGH COURT OF KARNATAKA 
NOTIFICATION 
No. GOB(1)3/2005, Bangalore, Dated: 5th September 2005 

Sri Suresha H.S., Prl. Civil Judge (Jr.Dn.), Hubli, is transferred and posted as Civil Judge (Jr.Dn.) 

and JMFC., Navalgund (Vacant Court), in the interest of public service, to take effect immediately. 
By Order of the High Court, 
N. ANANDA 
P.R. 1067 Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 98 ಸೇಇಮು 2005, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2005 

ಈ ಕೆಳಕಂಡ ಇಲಾಖಾ ಮುಖ್ಯಸ್ಥರುಗಳು 58 ವರ್ಷಗಳ ವಯೋಮಿತಿ ತಲುಪಿ 2006ನೇ ವರ್ಷದಲ್ಲಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ದಿನಾಂಕಗಳಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕ್ರ.ಸಂ. ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ ಜನ್ಮದಿನಾಂಕ ನಿವೃತ್ತಿ ದಿನಾಂಕ 

1 ಬಿ.ಆರ್‌. ಉಮಾಕಾಂತ್‌, 21.01.1948 31.01.2006 
ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಪ್ರಸ್ತುತ ನಿಯೋಜನೆಯ 
ಮೇರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ವಿಶ್ವೇಶ್ವರಯ್ಯ ಟ್ರೇಡ್‌ ಸೆಂಟರ್‌, ಬೆಂಗಳೂರು. 














2 ಡಾ: ಎಸ್‌. ವಿನಯಕುಮಾರಿ, 01.03.1948 28.02.2006 
ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ಬೆಂಗಳೂರು. 
3 ಡಿ. ಜಗನ್ನಾಥರಾವ್‌, 30.03.1948 31.03.2006 


ನಿರ್ದೇಶಕರು, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ (DSERT) 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 




















4 ಆರ್‌.ಜೆ. ದೇಸಾಯಿ, 06.05.1948 31.05.2006 
ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು. 

5 ಕೆ.ಜಿ. ಕೃಷ್ಣಪ್ಪ, 10.05.1948 31.05.2006 
ನಿರ್ದೇಶಕರು, ಕಾರ್ಪಾನೆ ಮತ್ತು ಬಾಯ್ದರುಗಳ ಇಲಾಖೆ, ಬೆಂಗಳೂರು 

6 ಎಂ.ಪಿ. ಗಂದಿಗುಡಿ, 06.06.1948 30.06.2006 
ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 

7 ಪ್ರೊ.ಕೆ. ಬಸವರಾಜ್‌, 12.06.1948 30.06.2006 
ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 

8 ಜಿ. ಪ್ರಕಾಶಂ, 26.07.1948 31.07.2006 
ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ವಿಕ ಇಲಾಖೆ, ಬೆಂಗಳೂರು. 

9 ಕೆ.ಎನ್‌. ಜಯಶ್ರೀ, 14.08.1948 31.08.2006 

















ನಿರ್ದೇಶಕರು, ಭಾಷಾಂತರ ಇಲಾಖೆ, ಬೆಂಗಳೂರು. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1068 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


